ಆಧುನಿಕ ತರಗತಿ ಕೊಠಡಿಗಳಲ್ಲಿ ಸಾಂಪ್ರದಾಯಿಕ ಜ್ಞಾನ 


ನಮಾಮಿ ಶರ್ಮಾ 


ಸುಮಾರು ಹದಿನೈದು ವರ್ಷಗಳ ಹಿಂದೆ ಪರಿಸರ ಸಂರಕ್ಷಣೆ 
ಮತ್ತು ಪುನರುಜ್ಞೀವನಕ್ಷಾಗಿ ಕಾರ್ಯನಿರತವಾಗಿದ್ದ 
ಸಂಘಟನೆಗಳೊಂದಿಗೆ ನಾನು ತೊಡಗಿಸಿಕೊಂಡಿದ್ದಾಗ 
ಅರಣ್ಯಗಳನ್ನು ಸಂರಕ್ಷಿಸುತ್ತಿದ್ದ ಹಲವು ಸಮುದಾಯಗಳ 
ಪರಿಚಯವಾಲಯುತು. ಈ ಸಮುದಾಯಗಳು ಕಾಡುಗಳೊಂದಿಗೆ 
ಹೊಂದಿದ್ದ ಸಂಬಂಧ ನನ್ನನ್ನು ಆಕರ್ಷಿಸಿತ್ತು. ಅರಣ್ಯ 
ಸಂರಕ್ಷಣೆಯು ಧರ್ಮ, ಮೂಢನಂಜಕೆ. ಐತಿಹ್ಯ, ಪರಿಸರ 
ಸಂಬಂಧಿ ಸೌಕರ್ಯಗಳು ಮತ್ತು ಜೀವನೋಪಾಯದಂತಹ 
ಆಚರಣೆಗಳನ್ನು ಅವಲಂಜಸಿದ್ದರೂ. ಸಂರಕ್ಷಣಾ 
ವಿಧಾನಗಳೊಂದಿಗೆ ಗಾಢವಾಗಿ ಬೆಸೆದುಕೊಂಡಿರುವ ಈ 
ಆಚರಣಿಗಳು ಜ್ಞಾನಪಧ್ಧತಿಗಳನ್ನು 
ಜೀವಂತವಾಗಿಟ್ಟವೆ ಎಂಬುದನ್ನು ಅರಿತುಕೊಂಡೆ. 
ಸಾಂಪ್ರದಾಯಕ ಜ್ಞಾನವು ಸಂರಕ್ಷಣಾ ವಿಧಾನಗಳಂದ 
ಮೂಡಿದ್ದಷ್ಟೇ ಅಲ್ಲದೆ, ಪರಿಸರದ ಬಣ್ಣೆ ಅರಿವಿನ ಪ್ರಜ್ಞೆಗಳಗೆ 
ಕೊಡುಗೆ ನೀಡುತ್ತದೆ. 


ಸಾಂಪುದಾಯುಕ 


ಭವಿಷ್ಯದ ಪರಿಸರ ಸಂಬಂಧಿ ನೈತಿಕತೆ 


ನಾನು ಆ ಕ್ಷೇತ್ರಗಳಗೆ ಭೇಟ ಕೊಟ್ಹಾಗ. ಈ ಸಮುದಾಯಗಳ 
ಯುವ ಸದಸ್ಯರು ಅಲ್ಲನ ಹಿರಿಯರು ಹೇಳುತ್ತಿದ್ದಂತಹ ನಂಜಕೆ 
ವ್ಯವಸ್ಥೆಯನ್ನು ಹಂಚಿಕೊಳ್ಳದೇ ಇರುವುದನ್ನು ಗಮನಿಸಿದೆ. 
ಉತ್ತರಾಬಂಡದಲ್ಲ ಶಿಕ್ಷಣ ಪಡೆದು. ಜಳ ಕಾಲರಿನ ಕೆಲಸಗಳನ್ನು 
ಗಿಟ್ಟಸಿಕೊಂಡು, ಅಂತಿಮವಾಗಿ ವಲಸೆ ಹೋಗಿ ಬದುಕು 
ಕಟ್ಟಕೊಳ್ಳುವತ್ತ ಅವರ ಗಮನ ಇರುತ್ತದೆ. ಮಧ್ಯಪ್ರದೇಶದಲ್ಲ 
ಯಾದರೋ ಹಲವು ಅಂಶಗಳ ತಿಕ್ಲಾಟವನ್ನು ಕಾಣಬಹುದಾಗಿದೆ. 
ನಿರಂತರವಾಗಿ ವಿಸ್ತಾರಗೊಳ್ಳುತ್ತಿರುವ ಕಾನ್ಹಾ ರಾಷ್ಟ್ರೀಯ 
ಉದ್ಯಾನವನಕ್ಷೆ ಅಗತ್ಯವಿರುವ ಸಂರಕ್ಷಿತ ವಲಯದ ಬೇಡಿಕೆಯ 
ಕಾರಣದಿಂದಾಗಿ ಅಲ್ಲನ ಬೈಗಾ ಸಮುದಾಯವು ಅರಣ್ಯ- 
ಭೂಮಿಯನ್ನು ತೊರೆಯಖಬೇಕಾದ ಮತ್ತು ಸ್ಥಳಾಂತರದ 
ಆತಂಕಗಳನ್ನು ಎದುರಿಸುತ್ತಿತ್ತು. ರೆಸಾರ್ಟ್‌ ಮತ್ತು 
ಹೋಟೆಲ್‌ಗಳು ಭೂಮಿಯನ್ನು ಭೋಗ್ಯಕ್ಗೆ ಪಡೆದು. ಬೈಗಾ 
ಸಮುದಾಯದ ಜನರನ್ನು ಸಹಾಯಕ  ಸಿಬ್ಗಂದಿಯಾಗಿ 
ನೇಮಿಸಿಕೊಳ್ಳಲು ಆರಂಭಸಿದವು. ನಿಧಾನವಾಗಿ ಅಲ್ಲನ 
ಯುವಪೀಳಗೆಯು ಕಾಡಿನೊಂದಿಗಿನ ತಮಗಿದ್ದ ಸಂಬಂಧ 
ಮತ್ತು ಒಕ್ಕಲುತನದ ಭಾವವನ್ನು ಕಳೆದುಕೊಳ್ಳತೊಡಗಿತು. 


ಅರುಣಾಚಲ ಪ್ರದೇಶದಲ್ಪ ಅರಣ್ಯ ಪ್ರದೇಶವನ್ನು 
ವರ್ಗೀಕರಿಸದಿರುವುದರಿಂದ, ಅ ಅದರ ಒಡೆತನವು 
ಸಮುದಾಯಕ್ಷೇ ಸೇರಿದೆ. ಅಲ್ಲನ ಯುವಪೀಆಗೆಯಲ್ಲ ಅರಣ್ಯ 


ಇ 
5 
BR 


ಸಂರಕ್ಷಣೆಯ ಭಾವನೆಯು ಕುಸಿದಿದ್ದರೂ. ಧಾರ್ಮಿಕತೆಯ 
ಭಯವು ಇನ್ನೂ ಉಳದುಕೊಂಡಿರುವುದನ್ನು ಗಮನಿಸಿದೆ. 
ಒಂದು ಪ್ರಸಂಗದಲ್ಪ, ಅಲ್ಪ್ಲನ ಗ್ರಾಮಪೊಂದು ಸುರಂಗಪೊಂದರ 
ನಿರ್ಮಾಣಕ್ಸಾಗಿ ಗುಡ್ಡ ಪ್ರದೇಶವನ್ನು ಭಾರತೀಯ ಸೇನೆಗೆ 
ಮಾರಾಟ ಮಾಡಿತು. ತದನಂತರ, ಆ ಗ್ರಾಮದ ಹಲವರು 
ಗಂಭೀರ ಅನಾರೋಗ್ಯಕ್ಕೆ ಒಳಗಾದರು. ಆಗ ಗ್ರಾಮಪ್ಟರು ತಾವು 
ಆ ಗುಡ್ಡವನ್ನು ಮಾರುವ ಮೂಲಕ  ನಿಸರ್ಗಮಾತೆಗೆ 
"ಅಪಮಾನ ಮಾಡಿದ್ದೇ ಇದಕ್ಷೆ ಕಾರಣ ಎಂದು ಭಾವಿಸಿದರು. 
ಆದರೆ, ಇಲ್ಲನ ಯುವಪೀಳಆಗೆಯು ನಿಧಾನವಾಗಿ 
ಸಾಂಪ್ರದಾಯಕ ಕಸುಬುಗಳಾದ ಬೇಸಾಯ, ಯಾಕ್‌ ಪ್ರಾಣಿ 
ಸಂಗೋಪನೆ ಮೊದಲಾದವುಗಳ೦ಂದ  ದೂರಸರಿಯುತ್ತಿದೆ. 
ಯುವಪೀಳಗೆಗೂ ಅರಣ್ಯಕ್ಲ್ಕೂ ನಡುವಿನ ಅಂತರ ಹೆಚ್ಚಾಗುತ್ತಿದೆ. 
ನಾನು ಹಲವು ಪ್ರದೇಶಗಳಲ್ಲ ಶಾಲೆಗಳನ್ನು ಸಂದರ್ಶಿಸಿ ಅಲ್ಲನ 
ಕಿರಿಯ ವಿದ್ಯಾರ್ಥಿಗಳೊಂದಿಗೆ ಒಡನಾಡಿದ್ದೇನೆ. ಆಧುನಿಕ ಶಾಲಾ 
ಪಠ್ಯಕ್ರಮವು ಸಾಂಪ್ರದಾಯಕ ಜ್ಞಾನಪಧ್ಧತಿಗಳನ್ನು 
ಒಳಗೊಂಡಿರುವುದಾಗೀ, ಪರಿಸರ ಸಂಬಂಧಿನ್ಯೆತಿಕತೆಯನ್ನು 
ಮಕ್ಕಳಲ್ಲ ಜತ್ತುವ ದಿಕ್ಕನಲ್ಲ ತೊಡಗಿಸಿ-ಕೊಂಡಿರುವುದಾಗಲೀ 
ವಿರಕ ಎಂಬುದನ್ನು ಅರಿತುಕೊಂಡೆ. ಶಾಲಾ ಶಿಕ್ಷಣದಲ್ಲಿ 
ಜ್ಞಾನಪದಧ್ಧತಿಗಳ ನಡುವೆ ಶ್ರೇಕೀಕರಣವಿದೆ ಎಂದು ಕೂಡ 
ಭಾವಿಸಿದೆ: ಸಾಂಪ್ರದಾಯಕ ಜ್ಞಾನಪಧ್ಧತಿಯು ಹಿರಿಯ 
ಪೀಅಗೆಯ ವಿಶೇಷ ಲಕ್ಷಣವಾಗಿದೆ, ಯುವಪೀಆಗೆಯು ಅದರ 
ಬಗೆಗಿನ ತನ್ನ ಅಜ್ಞಾನವನ್ನು ಸಂಕೋಚವಿಲ್ಲದೆ ಒಪ್ಪಿಕೊಳ್ಳುತ್ತದೆ. 
ಮಕ್ಕಳಲ್ಲ ಪರಿಸರ ಸಂಬಂಧಿ ನೈತಿಕತೆಯನ್ನು ಮೂಡಿಸುವ 
ನಿಟ್ಟನಲ್ಲ ಸಾಂಪ್ರದಾಯಿಕ ಜ್ಞಾನಪದ್ಧತಿಗಿರುವ ಸಾಮರ್ಥ್ಯವನ್ನು 


ಗುರುತಿಸದೆ ಅದನ್ನು "ಪುರಾತನ ಚಂತನೆ'ಯೆಂದು 
ತಿರಸ್ಥರಿಲಾಗುತ್ತಿದೆ. ಉದಾಹರಣೆಗೆ, ಉತ್ತರಾಖಂಡದ 
ಕುಮಾಂವ್‌ ಪ್ರಾಂತ್ಯದ ವ್ಯಕ್ತಿಯೊಬ್ಬ ಸಾಂಪ್ರದಾಯಿಕ 


ಮೆಟ್ಟಲಬಾವಿಗಳಲ್ಲ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಲು ಓಕ್‌ 
ಮರಗಳಗಿರುವ ಮಹತ್ವವನ್ನು ಅರಿತಿರುತ್ತಾನೆ. ರಾಜ್ಯ ಶಾಲಾ 
ಪಠ್ಯಕ್ರಮದಲ್ಲ ಕಅಯುವ ಮಗುವೊಂದಕ್ಕೆ ಈ ಜ್ಞಾನವು 
ದೊರೆಯದೆ, ಹಕ್‌ ಅರಣ್ಯಗಳನ್ನು ಸಂರಕ್ಷಿಸುವ ಮಹತ್ವವನ್ನು 
ಅದು ತಿಆಯದೇ ಹೋಗಿ, ಕ್ರಮೇಣ, ವ್ಯವಸ್ಥಿತವಾಗಿ ಈ 
ಕಾಡುಗಳ೦ಂದ ಪ್ರತ್ಯೇಕಗೊಳ್ಳುತ್ತದೆ. ಹೀಗಾಗಿ, ತರಗತಿಗಳಲ್ಲ 
ಪರಿಸರ ಕೇಂದ್ರಿತ ಮಾದರಿಗಳನ್ನು ರಚಿಸಬಲ್ಲ ಹತ್ತು-ಹಲವಾರು 
ಚಟುವಟಕೆಗಳಲ್ಲ ಮಕ್ಕಳನ್ನು ತೊಡಗಿಸುವುದು ಅತ್ಯಗತ್ಯವಾಗಿ 
ಆಗಬೇಕಿದೆ. ಇದನ್ನು ಮಾಡುವುದು ಹೇಗೆ ಎಂಬುದೇ ತಕ್ಷಣದ 


ಪ್ರಶ್ನೆಯಾಗಿದೆ. ತರಗತಿಗಳಲ್ಪ ಶಿಕ್ಷಕರು ಮಾಹಿತಿ 
ಒದಗಿಸಿಕೊಡುವುದರ್ಲ ತೊಡಗಿರುತ್ತಾರೆ. ಉದಾಹರಣೆಗೆ, 
ಮಕ್ಕಳಗೆ ದ್ಯುತಿಸಂಶ್ಲೇಷಣೆಯ ವಿದ್ಯಮಾನದ ಬಗ್ದೆ 


A] 


ತಿಃದಿರಬಹುದು: ಆದರೆ. ಅದು ತಮ್ಮ ಬದುಕನ್ನು ಹೇಗೆ 
ಪ್ರಭಾವಿಸುತ್ತದೆ ಎಂಬುದು ತಿಆದಿರುವುದಿಲ್ಲ. 


ತರಗತಿಯ ಚಟುವಟಿಕೆಗಳು ಪರಿಸರ ಪ್ರಜ್ಞೆಯನ್ನು 
ಬಿತ್ತುವಂತಾಗಬೇಕು 


ನಮ್ಮಸ್ಥಳೀಯ "ಮಿತ್ರರನ್ನು ಅರಿಯುವುದು 


ಅರುಣಾಚಲ ಪ್ರದೇಶದ ಪಶ್ಲಿಮ ಕಾಮೆಂಗ್‌ ಜಲ್ಲೆಯಲ್ಲ ವಿಶ್ವ 
ವನ್ಯಜೀವಿ ನಿಯ (World Wildlife Fund- WWF) ತಂಡವು 
ಶಾಲೆಗಳಲ್ಲ ಆಕರ್ಷಕ ರೀತಿಯಲ್ಲ ತೊಡಗಿಸಿಕೊಂಡಿರುವುದನ್ನು 
ನೋಡಿದೆ. ಅವರು ಚುಕ್ಷೆಗಳನ್ನು ಸೇರಿಸುವ. ಪದಬಂಧ 
ಬಡಿಸುವ, ಜಟ್ಟ ಸ್ಥಳವನ್ನು ಬಣ್ಣಗಳಂದ ತುಂಬುವ, 
ಸಾಮ್ಯತೆಗಳನ್ನು ಪತ್ತೆಮಾಡುವ, ಖಾಅ ಸ್ಥಳ ತುಂಬುವ ಹಾಗೂ 
ಹೊಂದಿಸಿ ಬರೆಯುರಿ ಚಟುವಟಕೆಗಳ ಪುಟ್ಟ ಪುಸ್ತಕಗಳೊಂದಿಗೆ 
ಬಂದಿದ್ದರು. ಈ ಎಲ್ಲಾ ಚಟುವಟಕೆಗಳೂ ಅವರ ಜಲ್ಲೆಯಲ್ಲನ 
ವನ್ಯಜೀವಿಗಳ ಬಗ್ಗೆ ಅರಿವನ್ನು ಮೂಡಿಸಲು ರೂಪಿಸಲ್ಪಟ್ಟದ್ದವು. 
ಉದಾಹರಣೆಗೆ,  ಚಟುವಟಕೆಯೊಂದು ವಿಷಭರಿತ ಹಾಗೂ 
ವಿಷರಹಿತ ಹಾವುಗಳನ್ನು ಪ್ರತ್ಯೇಕಿಸುವುದಾಗಿತ್ತು ಮತ್ತು 
ಹಾವುಗಳ ಸಂರಕ್ಷಣಿ ಮಾಡುವುದು ಏಕೆ ಮುಖ್ಯ ಎಂಬ 
ವಿಚಾರಗಳನ್ನು ಒಳಗೊಂಡಿತ್ತು. ವಿಶ್ವ ವನ್ಯಜೀವಿ ನಿಧಿ ತಂಡದ 
ಸುಗಮಕಾರರು ಚಟುವಟಕೆಗಳನ್ನು ಕುರಿತಾಗಿ ತರಗತಿಗಳಲ್ಲ 
ಸಂವಾದಗಳನ್ನು ನಡೆಸಿದ್ದರು. ಅದನ್ನು ಮುಂದುವರಿಸುವಂತೆ 
ಶಿಕ್ಷಕರಿಗೆ ತರಬೇತಿ ನೀಡಿದ್ದರು. ಈ ಚಟುವಟಕೆಗಳಲ್ತ 
ಪ್ರಾಣಿಗಳ ಸ್ಥಳೀಯ ಹೆಸರುಗಳನ್ನು ಬಳಸಲಾಗಿತ್ತು. 


ವಿ 


ಒಣಸಸ್ಯ ಸಂಗ್ರಹಗಳು (Herbariums) 


ವಿದ್ಯಾರ್ಥಿಗಳಗೆ ಸ್ಥಳೀಯ ಸಸ್ಯಸಂಪತ್ತಿನ ಪ್ರಭೇದಗಳನ್ನು 
ಸಂಗ್ರಹಿಸುವಂತೆ ಹೇಳ, ಸ್ಥಳೀಯ ಹೆಸರುಗಳೊಂದಿಗೆ ಒಣಸಸ್ಕ 
ಸಂಗ್ರಹಗಳನ್ನು ಅವರೇ ತಯಾರಿಸಿಕೊಳ್ಳಲು ಹೇಳಬಹುದು. 
ಅದರಲ್ಲ ಪ್ರತಿ ಪ್ರಭೇದದ ಮುಖ್ಯ ಗುಣಲಕ್ಷಣಗಳು ಹಾಗೂ 
ಬಳಕೆಯನ್ನು ನಮೂದಿಸಬಹುದು. ಈ ಪ್ರಕ್ರಿಯೆಯಲ್ಲ ಅವರು 
ಸಸ್ಯಗಳ ಹೆಸರು ಮತ್ತು ಉಪಯೋಗವನ್ನು ಕಅಯುತ್ತಾರಲ್ಲದೆ. 
ಅವನ್ನು ಗುರುತಿಸಿ ಪರಿಸರ ವ್ಯವಸ್ಥೆಯಲ್ಲ ಅವುಗಳ ಪಾತ್ರವನ್ನು 
ಅರ್ಥಮಾಡಿಕೊಳ್ಳುತ್ತಾರೆ. 


ಬಿತ್ತಿಬೆಳೆಯಿರಿ 


ಪ್ರತಿ ಮಗುವಿಗೂ ಸಣ್ಣದೊಂದು ಮಡಿಕೆ ಮತ್ತು ಜಜಗಳನ್ನು 
ನೀಡಿ ಅವನ್ನು ಬೆಳೆಯಲು ನೆರವಾಗಬಹುದು. ಪ್ರತಿ ದಿನವೂ 
ಜೀಜ ಮೊಳಕೆಯೊಡೆಯುವ ಪ್ರಕ್ರಿಯೆಯನ್ನು ಗಮನಿಸಿ 
ದಾಖಅಸಲು ಮಗುವಿಗೆ ಹೇಳಬಹುದು. ಆ ಸಸ್ಯಕ್ಕೊ೦ದು 
ಹೆಸರನ್ನು ನೀಡಲು ಹೇಳಬಹುದು. ಸಸ್ಯ ಬೆಳೆದಂತೆ ಶಿಕ್ಷಕರು 
ಸಸ್ಯಗಳು ಉಸಿರಾಡುವ ಬಗ್ಯೆ. ಅದರ ಭಾವನೆಗಳ ಬಣ್ಣೆ. ಅದು 
ಹೇಗೆ ಸಂವಹನ ಮಾಡುತ್ತದೆ ಎಂಬ ಬಣ್ಣೆ ಮಕ್ಕಳೊಡನೆ 
ಸಂವಾದ ನಡೆಸಬಹುದು. 


ನಮ್ಮ ಸಜೀವ ಮಣ್ಣು 


ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಿ, ಅಗೆಯಲು ಹೇಳ. 
ಮಣ್ಣಿನಲ್ಲ ಅವರು ಕಾಣಬಹುದಾದ ಕೀಟಗಳು ಹಾಗೂ 
ಜಂತುಗಳನ್ನು ಗುರುತಿಸಲು ಹೇಕಬಹುದು. ಮಣ್ಣಿನ 
ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲ ಈ ಎಲ್ಲವುಗಳ 
ಪಾತ್ರವನ್ನು ಕುರಿತು ಶಿಕ್ಷಕರು ವಿವರಿಸಬಹುದು. ಈ 
ಚಟುವಟಕೆಯು 'ಮಣ್ಣು ಕೊಳಕು' ಎಂಬ ಗ್ರಹಿಕೆಯನ್ನು 
ಮಾರ್ಪಡಿಸಿ, ಕ್ರಮೇಣ, ಮಕ್ಕಳು ಮಣ್ಣಿನೊಂದಿಗೆ 
ಒಡನಾಡುವಾಗ ಯಾವುದೇ ಹಿಂಜರಿಕೆ ತೋರದಂತೆ ಆಗುತ್ತದೆ. 
ಮಕ್ಕಳು ಮಣ್ಣನ್ನು ಕೈಯುಂದ ಮುಟ್ಟುವಾಗ ಅವರಿಗೆ ಆಗುವ 
ಭಾವನೆಗಳನ್ನು ವಿವರಿಸಲು ಹೇಳಬಹುದು. 


ನಮ್ಮ ಆಹಾರ ಬೆಳೆಯುವುದು 


ನಾಗಾಲ್ಯಾಂಡಿನ ಕೊಹಿಮಾದ ವಿಪ್ಟೇಮ ಗ್ರಾಮದ 
ಕ್ರೀಡಾಶಾಲೆಯಲ್ಲ ಮಧ್ಯಾಹ್ನದ ಜಸಿಯೂಟಕ್ಕೆ ವಿದ್ಯಾರ್ಥಿಗಳು 
ಶಾಲೆಯ ಹಿತ್ತಿಅನ ಸಣ್ಣ ತೋಟದಲ್ಲ ಬೆಳೆದ ತರಕಾರಿಗಳನ್ನು 
ಬಳಸುತ್ತಿರುವುದು ವೃತ್ತಪತ್ರಿಕೆಗಳಲ್ಲ ದೊಡ್ಡದಾಗಿ 
ವರದಿಯಾಗಿತ್ತು. ಸಾವಯವ ಗೊಬ್ಬರ ಬಳಸಿ ಮಕ್ಷಳು 
ತರಕಾರಿಗಳನ್ನು ಬೆಳೆದಿದ್ದರು. ಇದರಿಂದ ಮಕ್ಕಳು ಆಹಾರವನ್ನು 
ಬೆಳೆಯುವ ಬಧ್ಣೆಯಷ್ಟೇ ಅಲ್ಲದೆ ಸಾಂಪ್ರದಾಯಕ ಬೇಸಾಯ 
ಪಧ್ಧತಿಯನ್ನೂ ತಿಆಯುವಂತಾಗುತ್ತದೆ. ಅವರು ಮಣ್ಣು ಮತ್ತು 
ಭೂಮಿ ತಾಯುಯೊಂದಿಗೆ ಸದೃಢ ಸಂಬಂಧಪವೊಂದನ್ನು 
ಕಟ್ಟಕೊಳ್ಳುವಂತಾಗುತ್ತದೆ. 


ಒಂದು ಜಗತ್ತು, ಒಂದು ಕುಟುಂಬ 


ಸ್ಥಳೀಯ ವೈವಿಧ್ಯಮಯ ಪರಿಸರ ವ್ಯವಸ್ಥೆಯನ್ನು ನೋಡಲು 
ಮಕ್ಕಳನ್ನು ಕ್ಷೇತ್ರ ಪ್ರವಾಸಗಳಗೆ ಕರೆದುಕೊಂಡು 
ಹೋಗಬಹುದು. ಉದಾಹರಣೆಗೆ, ಅರುಣಾಚಲ ಪ್ರದೇಶದ 
ಪಶ್ಚಿಮ ಕಾಮೆಂಗ್‌ ಜಲ್ಲೆಯ ತೆಂಬಾಂಗ್‌ ಗ್ರಾಮದ ಮಕ್ಕಳನ್ನು 
ಎತ್ತರದ ಬೆಟ್ಟಗಳಗೆ ಚಾರಣ ಕರೆದುಕೊಂಡು ಹೋಗಿ ಅವರು 
ಅಲ್ಲನ ಕಾಡುಗಕಳ್ಲ ನೋಡುವ ಜೀವ ಪ್ರಭೇದಗಳನ್ನು 
ಪಟ್ಟಮಾಡಲು ಹಾಗೂ ಅದೇ ಚಟುವಟಕೆಯನ್ನು ಅವರಿರುವ 
ಎಡೆಗಿಂತಲೂ ಕೆಳಮಟ್ಟದ ಸ್ಥಳಗಳಲ್ಲ ನಡೆಸಲು ಹೇಳಬಹುದು. 
ಇದು ವರ್ಗಪ್ರಭೇದ-ಸಂಬಂಧದ ಚಿತ್ರವೊಂದನ್ನು ಬಡಿಸಲು 
ಅನುಕೂಲವಾಗುತ್ತದೆ. ಈ ಚಿತ್ರದಲ್ಲ ಅವರು ಹಲವು ವಿಭಿನ್ನ 
ಎತ್ತರಗಳಲ್ಲ ಕಂಡುಬರುವ ಪ್ರಭೇದಗಳ ನಡುವಿನ 
ಸಂಬಂಧವನ್ನು ವಿವರಿಸಬಹುದು. ಇದರ ಬಳಕ ನಡೆಸಲಾಗುವ 
ಸಂವಾದದಲ್ಲ ಎಲ್ಲಾ ಜೀವಪ್ರಭೇದಗಳೂ ಹೇಗೆ ಒ೦ದೇ ಬೃಹತ್‌ 
ಕುಟುಂಬದ ಅಂಗವೆಂಬುದನ್ನು, ಎಲ್ಲಾ ಜೀವವರ್ಗಗಳನ್ನೂ 
ಸಂರಕ್ಷಿಸುವುದು ಏಕೆ ಮುಖ್ಯವೆಂಬುದನ್ನು ಮತ್ತಷ್ಟು 
ವಿಶದೀಕರಿಸಬಹುದು. 


ಹಕ್ಕಿಗಳು 


ಓಕ್‌ 


ಓಕ್‌ ಬೀಜಗಳ ಪ್ರಸರಣ 

ಯಾಕ್ಷಳಿಗೆ ಮೇಯಲು 
ಹುಲ್ಲುಗಾವಲುಗಳು 
/ ಗಿಡಮೂಲಿಕೆಗಳು 
ಉದುರಿದ ಎಲೆಗಳು 
ಎಲೆ ಕೊಳೆಯುವಿಕೆ, V. ಇತರ ಗಿಡಗಳಿಗೆ ಅನುಕೂಲಕರ ಆಹಾರ-ತಟ್ಟೆ 
ಗೊಬ್ಬರ ಪರಿಸ್ಥಿತಿಗಳು [ಮಾ 
RN 
ಅನುಕೂಲಕರ ತೇವಾಂಶ | ಅನುಕೂಲಕರ ಉಷ್ಣಾಂಶ 


ಪರಿಸರ ವ್ಯವಸ್ಥೆ - ನಮ್ಮ ಬೃಹತ್‌ ಕುಟುಂಬ 
[5] 


ಚಿತ್ರ 1. ಜೀವ ವೈವಿಧ್ಯವನ್ನು ಕಾಪಾಡಿಕೊಳ್ಳುವುದು ಏಕೆ ಮುಖ್ಯ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು 


ಒಂದು ಬೆಳೆಪದ್ಧತಿಯ (monocultures) ದೋಷವನ್ನು 
ತೋರಿಸಲು ಈ ಅಂದಿನ ಚಿತ್ರವನ್ನು ಬಳಸಬಹುದಾಗಿದೆ. ಈ 
ಚಿತ್ರದ್ಲ ಕೆಲವು ನಿರ್ದಿಷ್ಟ ತಳಗಳ ಸಂಖ್ಯೆಯನ್ನು 
ಹೆಚ್ಚಸಬಹುದಾಗಿದ್ದು, ಮಕ್ಕಳನ್ನು ಅದರ ಪರಿಣಾಮ 
ವರ್ಣಿಸುವಂತೆ ಕೇಳಬಹುದಾಗಿದೆ. ಉದಾಹರಣೆಗೆ ಎಲ್ಲಾ ಓಕ್‌ 
ಮರಗಳನ್ನು ಕತ್ತರಿಸಿ ಅದರ ಜಾಗದಲ್ಲ ಕೇವಲ ಪೈನ್‌ 
ಮರಗಳನ್ನು ಎತ್ತರದ ಸ್ಥಳಗಳಲ್ಲ ನೆಟ್ಟರೆ ಇದರಿಂದ ಯಾವ 
ಜೀವಪ್ರಭೇದಗಳ ಮೇಲೆ ನೇರ ದುಷ್ಟರಿಣಾಮ ಆಗುತ್ತದೆ? 
ಮಾನವರನ್ನೂ ಒಳಗೊಂಡಂತೆ "ಕುಟುಂಬ'ದ ಇತರ ಯಾವ 
ಸದಸ್ಯರ ಮೇಲೆ ಇದು ಜೀರಬಹುದಾದ ಪರಿಣಾಮ ಎಂತದ್ದು? 
ಜೀವ ವೈವಿಧ್ಯವನ್ನು ಕಾಪಾಡಿಕೊಳ್ಳುವುದರ ಮಹತ್ವವನ್ನು ಈ 
ರೀತಿ ವಿವರಿಸಬಹುದಾಗಿದೆ. 


ಜಾನಪದ ಕಥೆಗಳಲ್ಲಿ ಪರಿಸರವಾದ 
ಮಕ್ಕಳಗೆ ಜಾನಪದ ಕಥೆಗಳನ್ನು ಸಂಗ್ರಹಿಸುವಂತೆ 
ಹೇಳಬಹುದು. ಶಿಕ್ಷಕರು ಒಂದು ಅವಧಿಯಲ್ಲ ಒಂದು 


ಕಥೆಯನ್ನು ಕೈಗೆತ್ತಿಕೊಳ್ಳಬಹುದು. ಈ ಸಾಂಪ್ರದಾಕ 
ಕಥೆಗಳಲ್ಲ ಪ್ರಕೃತಿಯ ಫಟಕಗಳಣೆ ಪ್ರಾಶಸ್ತ್ಯ ನೀಡುವ ವಿಧಾನದ 


ಬಗ್ಗೆ ಸಂವಾದವೊಂದನ್ನು ಸುಗಮಗೊಳಸಲು ಶಿಕ್ಷಕರು 


ಕಥೆಗಳನ್ನು ಮೊದಲೇ ವಿಶ್ಲೇಷಿಸಿ ತಯಾರಿ 
ಮಾಡಿಕೊಂಡಿರಬೇಕಾಗುತ್ತದೆ. 

FE) 
ಹಬ್ಬಗಳು ಮತ್ತು ಪ್ರಕೃತಿ 
ಸ್ಥಳೀಯ ಹಬ್ಣದ ದಿನಗಳಂದು ಪ್ರಕೃತಿಯೊಂದಿಗೆ 
ಸಂಯೋಜತಗೊಂಡಿರುವ ಆಚರಣೆಗಳನ್ನು ಗುರುತಿಸಲು 


ಮಕ್ಕಳಗೆ ಹೇಳಬಹುದು. ಶಿಕ್ಷಕರು ಇದಕ್ಕೆ ಸಂಬಂಧಿಸಿದ 
ಜೀವಪ್ರಭೇದಗಳ ಪ್ರಾಮುಖ್ಯ ಕುರಿತು ವಿವರಿಸಬಹುದು. 
ಬೋಧನೆ-ಕಲಆಕೆಯ ಪ್ರಕ್ರಿಯೆಯು ಮಕ್ಷಕಲ್ಪ್ಲ ಸದೃಢ ಪರಿಸರ 
ಸಂಬಂಧಿ ನೈತಿಕ ಹೊಣೆಗಾರಿಕೆಯನ್ನು ಜತ್ತುವಲ್ಪ 
ನೆರವಾಗುತ್ತದೆ. ಇದು ಪರಿಸರದ ಬಣ್ಣೆ ಅರಿವಿನಿಂದ ಕೂಡಿದ 
ಭವಿಷ್ಯದ ಪೀಅಗೆಯ ಯುವಜನರನ್ನು ಬೆಳೆಸುವಲ್ಲ ಪ್ರಮುಖ 
ಪಾತ್ರ ವಹಿಸುತ್ತದೆ. ಮಾನವಕೇಂದ್ರವಾದದ 
(anthropocentrism) ಎಡೆಯಲ್ಲ ಪರಿಸರಕೇಂದ್ರವಾದವನ್ನು 
(ಆcಂcentrism) ಪ್ರತಿಷ್ಠಾಪಿಸುವ ಪ್ರಕ್ರಿಯೆಯು ತರಗತಿಯಲ್ಲಿ 
ಮಾತ್ರ ಆರಂಭವಾಗಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


45 


ನಮಾಮಿ ಶರ್ಮಾ ಅವರು ದೇಶದ ವಿವಿಧ ಭಾಗಗಳಲ್ಲ ಅರಣ್ಯ ಸಂರಕ್ಷಣೆಯ ಕ್ಷೇತ್ರದಲ್ಲ ಕಾರ್ಯನಿರತರಾಗಿದ್ದಾರೆ. ಸದ್ಯಕ್ಕೆ ಇವರು 
ತೇಜ್‌ಪುರ ವಿಶ್ವವಿದ್ಯಾಲಯದ ಸಮಾಜಕಾರ್ಯ ವಿಭಾಗದಲ್ಲಿ ಬೋಧಿಸುತ್ತಿದ್ದು. ತಮ್ಮ ವಿದ್ಯಾರ್ಥಿಗಳ ಪಾಲುದಾರಿಕೆಯೊಂದಿಗೆ ಅವರು ಈ 
ವಿಷಯದ ಅನ್ನೇಷಣಿಯನ್ನು ಮುಂದುವರಿಸಿದ್ದಾರೆ. ಅವರನ್ನು namamisharma@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಬಿ.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


